ಕರ್ನಾಟಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


640 


, | ಸದಸ್ಯರ ಹೆಸರು 


ಶ್ರೀ.ಎಂ.ಎ.ಗೋಪಾಲಸ್ವಾಮಿ 


ಉತರಿಸುವ ದಿನಾ೦ಕ 


(ಸ್ವ ಫೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) | 


709.2021 


| ಉತ್ತರಿಸುವ ಸಚಿವರು 


ಕೃಷಿ ಸಚಿವರು 


ತ್ರೆ. ಪ್ರಶ್ನೆ 
ಸಂ _ 
ಅ) |ಕೋವಿದ್‌-19 ಕಾಯಿಲೆಯ ಪ್ರಭಾವದಿಂದ | 2020-21ನೇ ಸಾಲಿನಲ್ಲಿ ಕೋವಿಡ್‌-19 -ಲಾಕ್‌ ಡೌನ್‌ 
ರೈತರು ಬೆಳೆದೆ ಬೆಳೆಗಳು ಖರೀದಿಯಾಗದೆ | ಸಮಸ್ಯೆಯಿಂದ ಸಂಕಷ್ಟಕೆ, ಒಳಗಾಗಿರುವ ಮುಸುಕಿನ 
ರಾಜ್ಯದ ಸಾವಿರಾರು ರೈತರು ಸಂಕಷ್ಟಕ್ಕೆ | ಜೋಳವನ್ನು ಬೆಳೆದ 2019-20ನೇ ಸಾಲಿಗೆ ರೈತರಿಗೆ ರೂ.5000/ | 
ಒಳಗಾಗಿದ್ದು, ಈ ಸಂದರ್ಭದಲ್ಲಿ ರೈತರಿಗೆ | ರಂತೆ- ಆರ್ಥಿಕ ನೆರವನ್ನು ಘೋಷಿಸಲಾಗಿದ್ದು ಸೇರ ನಗದು) | 
ಸಹಾಯವಾಗುವಂತೆ ಸರ್ಕಾರವು | ವರ್ಗಾವಣೆ (087) ಮೂಲಕ ರಾಜ್ಯದ 809733 ರೈತರಿಗೆ 
ಯಾವುದಾದರೂ ಪರಿಹಾರಗಳನ್ನು | ರೂ.389.53 ಕೋಟಿ ಪರಿಹಾರವನ್ನು ಪಾವತಿಸಲಾಗಿದೆ. 
ಘೋಷಿಸಿದೆಯೆಿ - ಘೋಷಿಸಿದ್ದಲ್ಲಿ, | 
ಪರಿಹಾರದ ವಿವರಗಳನ್ನು ನೀಡುವುದು; ya 
ಆ) | ಇದರಲ್ಲಿ, ಹಾಸನ ಜಿಲ್ಲೆಗೆ ಬಿಡುಗಡಯಾದ | ಬೆಳೆ ' ಸಮೀಕ್ಷೆ : ತಂತ್ರಾಂಶದಲ್ಲಿ ನಾವಾ 
ಅನುದಾನವೆಷ್ಟು;ಈ ಅನುದಾನದಲ್ಲಿ | ಹಾಸನ ಜಿಲ್ಲೆಯ ಎಲ್ಲಾ ಮುಸುಕಿನ ಜೋಳ ಬೆಳೆಗಾರರನು] | 
ಪರಿಹಾರ ಪಡದ ರೈತರ ಸಂಖ್ಯ ಎಷ್ಟು; | ಪರಿಹಾರಕ್ಕಾಗಿ ಪರಿಗಣಿಸಲಾಗಿದೆ. ಪ್ರಸ್ತುತ 74513 ರೈತರಿಗೆ | 
(ತಾಲ್ಲೂಕುವಾರು ಮಾಹಿತಿ | ಟ್ಟು ರೂ. 371889 ಲಕ್ಷಗಳ ಪರಿಹಾರಧನವನು | 
ಒಡಗಿನುವುದು) | ಪಾವತಿಸಲಾಗಿದೆ. ತಾಲ್ಲೂಕುವಾರು ಮಾಹಿತಿ ಕೆಳಕಂಡಂತಿದೆ. | 
ಕ್ರ. ತಾಲ್ಲೂಕು ಫಲಾನುಭವಿ | ಪರಿಹಾರಧನ 
ಸಂ. ” ಗಳ ಸಂಖ್ಯೆ. (ರೂ | 
[8 | ಲಕ್ಷಗಳಲ್ಲಿ) | 
1 | ಆಲೂರು | 6726 334.21 | | 
2 | ಅರಕಲಗೂಡು 11038 551.90 | 
3 | ಅರಸೀಕೆರೆ 6360 31448 
4 | ಬೇಲೂರು 13162 657.78 i 
5 | ಚನ್ನರಾಯ 5255 262.75 | 
ಪಟ್ಟಣ } ¥ d | 
6 ಹಾಸನ 25608 | 7127956 | 
7 | ಹೊಳೆನರಸೀಪುರ 6362 318.10 || 
ಸಕಲೇಶಪುರ 2 0.10 
ಒಟ್ಟು 74513 3718.89 | 
ಇ) |ಮೆಕೆಜೋಳ ಬೆಳೆದು | ಕೋವಿಡ್‌-19 ಸ೦ಂದಭಳಿದಲ್ಲಿ ಮುಸುಕಿನ ಜೋಳ ಬೆಳದು 
ಸಂಕಷ್ಟಕ್ಕೀಡಾಗಿರುವ ರೈತರಿಗೆ ತಲಾ ರೂ. | ಆರ್ಥಿಕ ಸಂಕಷ್ಟಕ್ಕೊಳಗಾದ ರೈತರಿಗೆ ಸೆರವಾಗಲು | 
|5000/- ದಂತೆ ಪರಿಹಾರ ನೀಡುವ | ಮುಸುಕಿನ ಜೋಳದ ನೇರ ನಗದು ವರ್ಗಾವಣ। 
Re ಸಾ ಯೋಜನೆಯನ್ನು ಘೋಷಿಸಲಾಗಿದ್ದು, ಹಾಸನ ಜಿಲ್ಲೆಯಲ್ಲಿ | 
3 ( ೧ | ಪ್ರಸ್ತುತ 74513 ರೈತರಿಗೆ ರೂ.5000/-ರಂತೆ ನೇರ ನಗದು' 
ಹಾಸನ ಜಿನ ಈ ಮೋಜನೆಯಡ | ರ್ನ ಮೂಲಕೆ ಒಟ್ಟು ರೂ371889 ಲಕ್ಷಗಳ 
ಬಿಡುಗಡ ಮಾಡಲಾದ ಅನುದಾನವೆಷ್ಟು? ನ 
(ಈ ಅನುದಾನವನ್ನು ಪಡದಿರುವ ಪರಿಹಾರಧವನ್ನು ಶಪಾಚತಿಸಲಾಗಿದೆ. ತಾಲ್ಲೂಕುವಾರು 
ಫಲಾನುಭವಿಗಳ ವಿವರವನ್ನು ಫಲಾನುಭವಿಗಳ ವಿವರಗಳನ್ನು ಪ್ರತ್ಯೇಕವಾಗಿ ಸಿಡಿಯಲ್ಲಿ 
ನೀಡಲಾಗಿದೆ. 


|! ತಾಲ್ಲೂಕುವಾರು: ನೀಡುವುದು). 


L. 


ಸಂಖ್ಯೆ: AGRI-ACT/124/2021 


